ಕ್ರ. 
ಸಂ 


ಹ 


ಕವಿ ಪರಿಷತು 
ಚುಕ್ಕೆ ಗುರುತಿಲ್ಲದ ಪ್ರಶ್ನೆಸಂಖ್ಯೆ : 829 (897) 
ಸದಸ್ಯರ ಹೆಸರು : ಶ್ರೀಪ್ರಕಾಶ್‌ಕೆ. ರಾಥೋಡ 
(ನಾಮನಿರ್ದೇಶನ ಹೊಂದಿದವರು) 
ಉತ್ತರಿಸಬೇಕಾದ ದಿನಾಂಕ : 21.12.2021 
ಉತ್ತರಿಸುವ ಸಚಿವರು : ಮಾನ್ಯ ನಗರಾಭಿವೃದ್ಧಿ ಸಚಿವರು 
ಪ್ರಶ್ನೆ ಉತ್ತರ 
ಕೆ.ಯು.ಐ.ಡಿ.ಎಫ್‌.ಸಿ, 'ಸಾರ್ಟ್‌ ಸಿಟಿ ಯೋಜನೆ 
ರ Wa ಕ.ಯು.ಐಡಿ.ಎಫ್‌ಸಿ. ವತಿಯಂದ ರಾಜ್ಯದಲ್ಲಿ ಈ ಕೆಳಕಂಡ ಯೋಜನೆಗಳನ್ನು 
ನ್ನಾನಗೋಳಿ ತ್ತಿದೆ: - 
ಕಾಮಗಾರಿಗಳನ್ನು ಅನುಷ್ಠಾನಗೋಳಿಸಲಾಗುತ್ತಿದೆ 
ಕೈಗೊಳ್ಳಲಾಗಿದೆ; ಕಳೆದ | ಸ್ಮಾರ್ಟ್‌ ಸಿಟಿ ಅಭಿಯಾನದ ಅನುಷ್ಠಾನಕ್ಕೆ ಕರ್ನಾಟಿಕ ಮೂಲ ಸೌಕರ್ಯ 
3 ವರ್ಷಗಳ | ಅಭಿವೃದ್ದಿ ಮತ್ತು ಹಣಕಾಸು ನಿಗಮ ನಿಯಮಿತ -ಕ.ಯು.ಐ.ಡಿ.ಎಫ್‌.ಸಿ, 


ಕಾಮಗಾರಿಗಳ ವಿವರ 
ನೀಡುವುದು; 


ಸಂಸ್ಥೆಯು ರಾಜ್ಯ ಮಟ್ಟದ "ನೋಡಲ್‌ ಏಜೆನ್ಸಿ'ಯಾಗಿ ಮಾತ್ರ 
ಕಾರ್ಯನಿರ್ವಹಿಸುತ್ತಿರುತ್ತದೆ. 


ಅದರಂತೆ, ಕೇಂದ್ರ ಹಾಗೂ ರಾಜ್ಯ ಸರ್ಕಾರದಿಂದ ಪ್ರಾಯೋಜಿತವಾದ ಸ್ಮಾರ್ಟ್‌ 
ಸಿಟಿ ಯೋಜನೆಯು 2015-16ರ ಸಾಲಿನಲ್ಲಿ ಪ್ರಾರಂಭವಾಗಿದ್ದು 
ಅಭಿಯಾನದಡಿ ರಾಜ್ಯದ 7 ನಗರಗಳಾದ, ಬೆಳಗಾವಿ, ದಾವಣಗೆರೆ, ಹುಬ್ಮಳ್ಳಿ- 
ಧಾರವಾಡ, ಮಂಗಳೂರು, ಶಿವಮೊಗ್ಗ ತುಮಕೂರು ಮತ್ತು ಬೆಂಗಳೂರು 
ನಗರಗಳು ಆಯ್ಕೆಯಾಗಿತ್ತವೆ. 


ಯೋಜನಾ ಪ್ರಾರಂಭ ದಿನಾಂಕದಿಂದ ಇಲ್ಲಿಯವರೆಗೆ ಸ್ಮಾರ್ಟ್‌ ಸಿಟಿ ಅನುದಾನ 
ಮತ್ತು ಸಾರ್ವಜನಿಕ ಖಾಸಗಿ ಸಹಭಾಗಿತ್ತ (ಪಿಪಿಪಿ) ಮಾದರಿಯಲ್ಲಿ 
ಪೂರ್ಣಗೊಂಡ ಹಾಗೂ ಪ್ರಗತಿಯಲ್ಲಿರುವ ಕಾಮಗಾರಿಗಳ ವಿವರ ಈ 
ಕೆಳಕಂಡಂತಿದೆ. 


ಪೂರ್ಣಗೊಂಡ ಕಾಮಗಾರಿಗಳು 


ಪ್ರಗತಿಯಲ್ಲಿರುವ ಕಾಮಗಾರಿಗಳು 


ಹಂತದಲ್ಲಿರುವ ಕಾಮಗಾರಿಗಳು 3 3 


ಏಷ್ಯನ್‌ ಅಭಿವೃದ್ಧಿ ಬ್ಯಾಂಕ್‌ ನೆರವಿನ ಉತ್ತರ ಕರ್ನಾಟಕ ನಗರ ವಲಯ 
ಬಂಡವಾಳ ಹೂಡಿಕಾ ಕಾರ್ಯಕ್ರಮದಡಿ (ಎನ್‌.ಕೆ.ಯು.ಎಸ್‌.ಐ.ಪಿ) ಕಳೆದ 3 
ವರ್ಷಗಳಿಂದ ಯಾವುದೇ ಹೊಸ ಕಾಮಗಾರಿ ಕೈಗೊಂಡಿರುವುದಿಲ್ಲ. ಆದರೆ, |' 
ಹಿಂದಿನ ಸಾಲಿನಿಂದ ಮುಂದುವರೆದ ಕಾಮಗಾರಿ ಚಾಲ್ತಿಯಲ್ಲಿದ್ದು ಸದರಿ 
ಪಟ್ಟಿಯನ್ನು ಅನುಬಂಧ-1ರಲ್ಲಿ ಲಗತ್ತಿಸಿದೆ. 


ಎನ್‌.ಕೆ.ಯು.ಎಸ್‌.ಐ.ಪಿ, ಯೋಜನೆ 2008 ರಿಂದ 24 ನಗರ ಪಟ್ಟಣಗಳಲ್ಲಿ 
ಮೂಲಭೂತ ಸೌಕರ್‌ಯ ಅಭಿವೃದ್ಧಿ ಕಾರ್ಯಕ್ರಮಗಳಾದ ನೀರು ಸರಬರಾಜು, 
ಒಳಚರಂಡಿ, ಮಳೆನೀರಿನ ಚರಂಡಿಗಳು, ರಸ್ತೆ ಅಭಿವೃದ್ಧಿ ಕೊಳಚೆ ಪ್ರದೇಶ 
ಅಭಿವೃದ್ಧಿ ಅಗ್ನಿಶಾಮಕ ಸೇವೆ, ಪ್ರವಾಸೋದ್ಯಮ ಅಭಿವೃದ್ಧಿ ಮತ್ತು ಕೆರೆ 
ಅಭಿವೃದ್ದಿಯಂತಹ ಯೋಜನೆಯನ್ನು ಹಮ್ಮಿಕೊಳ್ಳಲಾಗಿದೆ. ಈ 
ಯೋಜನೆಯಡಿ ಒಟ್ಟು 130 ಪ್ಯಾಕೇಜುಗಳು ಕೈಗೆತ್ತಿಕೊಳ್ಳಲಾಗಿದ್ದು, ಇದರಡಿ 
119 ಗುತ್ತಿಗೆಗಳು ಪೂರ್ಣಗೊಂಡಿದೆ. ಉಳಿದ 9 ಗುತ್ತಿಗೆಗಳು ಅನುಷ್ಠಾನದ ವಿವಿಧ 
ಹಂತದಲ್ಲಿದೆ. 2 ಗುತ್ತಿಗೆಗಳನ್ನು ರದ್ದುಪಡಿಸಿದೆ. 


ವಿಶ್ವ ಬ್ಯಾಂಕ್‌ ನೆರವಿನ - ಕರ್ನಾಟಕ ನಗರ ನೀರು ಸರಬರಾಜು ಆಧುನೀಕರಣ 
ಯೋಜನೆ - (ಕಯುಡಬ್ಬ್ಯ್ಯೂಎಸ್‌ಎಂಪಿ)ಯಲ್ಲಿ ಬೆಳಗಾವಿ, ಕಲಬುರಗಿ ಮತ್ತು 
ಹುಬ್ಮಳ್ಳಿ-ಧಾರವಾಡ ಮಹಾನಗರ ಪಾಲಿಕೆಗಳ ವ್ಯಾಪ್ತಿ ಪ್ರದೇಶಗಳಿಗೆ ವಿನ್ಯಾಸ - 
ನಿರ್ಮಾಣ - ಕಾರ್ಯಾಚರಣೆ ಮತ್ತು ನಿರ್ವಹಣೆ - ವರ್ಗಾವಣೆ(0807) 
ಮಾದರಿಯಲ್ಲಿ ಪರಿಣಾಮಕಾರಿ ವೆಚ್ಚದೊಳಗೆ ನಿರಂತರ (247) ಒತ್ತಡ ಸಹಿತ 
ನೀರು ಸರಬರಾಜು ವ್ಯವಸ್ಥೆಯ ಸುಸ್ಥಿರ ಉನ್ನತೀಕರಣ ಯೋಜನೆಯನ್ನು 
ಅನುಷ್ಠಾನಗೋಳಿಸಲು. ಮೆ] ಎಲ್‌ & ಟಿ ಲಿಮಿಟೆಡ್‌, ಚೆನೈ ರವರಿಗೆ 
ಜೂನ್‌-2020 ರಲ್ಲಿ ಕಾರ್ಯಾದೇಶ ನೀಡಲಾಗಿರುತ್ತದೆ. 


ಕಾಮಗಾರಿಯ ಅನುಷ್ಠಾನ ಅವಧಿ 5 ವರ್ಷವಾಗಿದ್ದು, ನಂತರದ 7 ವರ್ಷಗಳ 
ಅವಧಿಯ ಕಾರ್ಯಾಚರಣೆ ಹಾಗೂ ನಿರ್ವಹಣೆಯ (ಒಟ್ಟು 12 ವರ್ಷಗಳ) 
ಜವಾಬ್ದಾರಿಯನ್ನೂ Design-Build-Operate-Transfer (D807) ಗುತ್ತಿಗೆದಾರರು 
ನಿರ್ವಹಿಸಬೇಕಿರುತ್ತದೆ. 


ಕ್ರ. ಜಿಲ್ಲೆ/ ನಗರ ಕರಾರುಮೊತ್ತ 
ಸಂ (CAPEX+OPEX) 


ಯೋಜನೆಯು ಪ್ರಾರಂಭಿಕ ಹಂತದಲ್ಲಿದ್ದು, ಕಾಮಗಾರಿಗಳು 
ಪುಗತಿಯಲ್ಲಿರುತ್ತದೆ. 


ಕೆಯುಐಡಿಎಫ್‌ಸಿ ವತಿಯಿಂದ ವಿಶ್ವ ಬ್ಯಾಂಕ್‌ ನೆರವಿನ ಕೆಎಂ೦ಆರ್‌ಪಿ 
ಯೋಜನೆಯ ಪೌರ ಬಂಡವಾಳ ಹೂಡಿಕೆ ಘಟಕದಡಿ ಕಳೆದ ಮೂರು 
ವರ್ಷಗಳಲ್ಲಿ ಹುಮ್ನಾಬಾದ್‌ ಪಟ್ಟಣದಲ್ಲಿ ಒಳಚರಂಡಿ ಕಾಮಗಾರಿಯನ್ನು 
ದಿನಾ೦ಕ: 15.10.2019 ರಂದು ಹಾಗೂ ಮಾಗಡಿ ಪಟ್ಟಿಣದಲ್ಲಿ 247 ನೀರು 
ಸರಬರಾಜು ಪೂರೈಕೆ ಯೋಜನೆಯನ್ನು ದಿನಾಂಕ: 313.2021 ರಂದು 
ಪೂರ್ಣಗೊಳಿಸಲಾಗಿದೆ. ವಿವರಗಳು ಈ ಕೆಳಕಂಡಂತಿದೆ. 


ಹುಮ್ನಾಬಾದ್‌ ಪುರಸಭೆ 


ಕಾಮಗಾರಿಯ | ಪಾರಂಭ ರೂ. ಕೋಟಿಗಳಲ್ಲಿ 
ವಿವರಗಳು ಠ್‌ 
ದಿನಾಂಕ 


ಒಳ ಚರಂಡಿ 
ಕಾಮಗಾರಿಯು 
9.1.201 15.10.201 29.75 | 28.66 


ಮಾಗಡಿ ಫಪುರಸಚಿ 


ಕಾಮಗಾರಿಯ[ಪ್ರಾಕಂ] ಫೂರ್ಣ 
ವಿವರಗಳು | ಗೊಂಡ | ಗೊಂಡ ಗುತ್ತಿಗೆ 

ಮ್‌ 

24/7 ನೀರು | 5.5,2014 [31.3.2021] 2765 | 2184 ಕಾಮಗಾರಿಯು 
ne | | ಕ | 


ಪ್ರಸ್ತುತ ಕರ್ನಾಟಕ ಪೌರ ಸುಧಾರಣ ಯೋಜನೆಯ (ಕಎಮ್‌ಆರ್‌ಪಿ) 
ಮುಂದುವರೆದ ಭಾಗವಾಗಿ ರಾಜ್ಯ ಸರ್ಕಾರದ ಅನುದಾನದಡಿ ತಿಪಟೂರು 
ನಗರದ ಹಂತ-2ರ ಒಳಚರಂಡಿ ಕಾಮಗಾರಿಯನ್ನು (ರೂ.25 ಕೋಟಿ) ಹಾಗೂ 
ಕೊಳ್ಳೇಗಾಲ ಗರದಲ್ಲಿ 247 ನಿರಂತರ ನೀರು ಸರಬರಾಜು ಯೋಜನೆಯನ್ನು 
(ರೂ.54 ಕೋಟಿ) ಮೊತ್ತದಲ್ಲಿ ಕೈಗೆತ್ತಿಕೊಳ್ಳಲು ದಿನಾಂಕ: 04-06-2016 ಆದೇಶ 
ಹೊರಡಿಸಿರುತ್ತದೆ. ಅದರಂತೆ ಕಾಮಗಾರಿಗಳ ಅನುಷ್ಠಾನದ ಪ್ರಗತಿ ವಿವರ ಈ 
ಕೆಳಗಿನಂತಿದೆ: 


ತಿಪಟೂರು ನಗರಸಭೆ 
ಪೂರ್ಣ ರೂ. ಕೋಟಿಗಳಲ್ಲಿ 
ಗೊಂಡ } 


ಪ್ರಾರಂಭ 

ಗೊಂಡ 

ಿಗಾಂಕ [ದಿನಾಂಕ ಪಂತ | ಬಟ ಹಾ 
ಹಂತ-2ರ |13.10. 2017 31.3.2021] 24 ಕಾಮಗಾರಿಯು 
ಕೊಳ್ಳೇಗಾಲ ನಗರಸಭೆ 


ಪ್ರಾರಂಭ | ಪೂರ್ಣ |. ರೂ. ಕೋಟಿಗಳಲ್ಲಿ | 
| ಗೊಂಡ | ಗೊಂಡ 


25.4.2019 55.06 ೭೭.೭8 | ಕಾಮಗಾರಿಯು 
ಪ್ರಗತಿಯಲ್ಲಿದ್ದು 
ಮೇ-202 ಫೈ 
ಪೂರ್ಣಗೊಳಿಸ 
ಲು ಯೋಜಿಸಿದೆ. 


| 


ಕಾರ್ಯಾಜದಣೆ 
ಮತ್ತು 
ನಿರ್ವಹಣೆಗೆ 
ರೂ.11.96 
ಕೋಟಿ 
ಹೊರತುಪಡಿಸಿ) 


ಏಷ್ಯನ್‌ ಅಭಿವೃದ್ಧಿ ಬ್ಯಾಂಕ್‌ ಮತ್ತು ಅಮತ್‌ ನೆರವಿನ ಕರ್ನಾಟಕ ಸಮಗ್ರ 
ನಗರ ನೀರು ನಿರ್ವಹಣಾ ಕಾರ್ಯಕ್ರಮದಡಿ (ಕ್ವೀಿಮಿಪ್‌) ರಾಜ್ಯದ ಆಯ್ದ ಎಂಟು 
(8) ನಗರ ಸ್ಮ್ಥಳೀಯ ಸಂಸ್ಥೆಗಳಲ್ಲಿ ಒಳಚರಂಡಿ ಮತ್ತು ಕುಡಿಯುವ ನೀರು 
ಸರಬರಾಜು ಕಾಮಗಾರಿಗಳನ್ನು ಅನುಷ್ಠಾನಗೊಳಿಸಲಾಗುತ್ತಿದೆ. 


ಕ್ವಿಮಿಪ್‌ ಯೋಜನೆಯನ್ನು ೭2 ಟ್ರಾಂಚ್‌ಗಳಾಗಿ ವಿಂಗಡಿಸಲಾಗಿದ್ದು, ಟ್ರಾಂಚ್‌-1 
(ದಾವಣಗೆರೆ) ನಾಲ್ಕು (4) ನಗರ ಸ್ಥಳೀಯ ಸಂಸ್ಥೆಗಳಾದ ದಾವಣಗೆರೆ, ಹರಿಹರ, 
ರಾಣೆಬೆನ್ನೂರು ಮತ್ತು ಬ್ಯಾಡಗಿ ಒಳಗೊಂಡಿರುತ್ತದೆ. ಟ್ರಾಂಚ್‌-2 
(ಮಂಗಳೂರು) ನಾಲ್ಕು (4) ನಗರ ಸ್ಥಳೀಯ ಸಂಸ್ಥೆಗಳಾದ ಮಂಗಳೂರು, 
ಪುತ್ತೂರು, ಉಡುಪಿ ಮತ್ತು ಕುಂದಾಪುರ ಒಳಗೊಂಡಿರುತ್ತದೆ. 


ಕಳೆದ ಮೂರು (4) ವರ್ಷಗಳಲ್ಲಿ ಕ್ವಿಮಿಪ್‌ ಯೋಜನೆಯಲ್ಲಿ ಕೈಗೊಳ್ಳಲಾದ 
ಕಾಮಗಾರಿಗಳ ವಿವರಗಳನ್ನುಅನುಬಂಧ-2ರಲ್ಲಿ ನೀಡಲಾಗಿದೆ. 


9 ಪಟ್ಟಣಗಳ ನೀರು ಸರಬರಾಜು ಯೋಜನೆ 


ಕರ್ನಾಟಿಕ ಸರ್ಕಾರವು ಪರಷ್ಕತ ಸರ್ಕಾರಿ ಆದೇಶ ಸಂಖ್ಯ: ನ.ಅ.ಇ 14 
ಪಿಆರ್‌ಜಿ 2012, ಬೆಂಗಳೂರು, ದಿನಾಂಕ 15.12.2017ರಲ್ಲಿ 9 ಪಟ್ಟಣಗಳಿಗೆ 
ರೂ.205.87 ಕೋಟಿ ಅಂದಾಜು ವೆಚ್ಚದಲ್ಲಿ ನೀರು ಸರಬರಾಜು ಯೋಜನೆ 
ಅನುಷ್ಠಾನಕ್ಕೆ ಮಂಜೂರಾತಿ ನೀಡಿದೆ. 


ನೀರು ಸರಬರಾಜು ಉನ್ನತೀಕರಣ ಯೋಜನೆಯ ಕಾಮಗಾರಿಯನ್ನು 
ಕರ್ನಾಟಿಕ ಸರ್ಕಾರದ ಶೇ50ರಷ್ಟು ಅನುದಾನ ಮತ್ತು ಶೇ.50ರಷ್ಟು 
ಮಾರುಕಟ್ಟೆ ಸಾಲದಿಂದ ಅನುಷ್ಠಾನಗೊಳಿಸಲಾಗುತ್ತಿದೆ. 


9 ಪಟ್ಟಣಗಳ ಯೋಜನೆಯಡಿಯಲ್ಲಿ ಹಾಲಿ ಇರುವ ಕುಡಿಯುವ ನೀರಿನ 
ಯೋಜನೆಯ ಉನ್ನತೀಕರಣ ಕಾಮಗಾರಿಯನ್ನು ಮುಲ್ಮಿ ಕಂಪ್ಲಿ, 
ತೆಕ್ಕಲಕೋಟೆ, ಕೊಟ್ಕೂರು, ಮಹಾಲಿಂಗಪುರ, ತೇರೆದಾಳ, ಮುದಗಲ್‌, 
ಮುಂಡರಗಿ ಮತ್ತು ಕೆ.ಆರ್‌.ಪೇಟೆ ಪಟ್ಟಣಗಳಿಗೆ ನಗರ ಸ್ಮಳೀಯ 
ಸಂಸ್ಥೆಯವರಿಂದ ಕೈಗೊಳ್ಳಲಾಗಿದೆ. 


ಕಳೆದ 3 ವರ್ಷಗಳ ಕಾಮಗಾರಿಗಳ ವಿವರ ಅನುಬಂಧ-3ರಲ್ಲಿ ಲಗತ್ತಿಸಿದೆ. 


ಮುಕ್ತಾಯಗೊಂಡಿರುವ ಸಾರ್ಟ್‌ ಸಿಟಿ ಯೋಜನೆ 


ಮತ್ತು ಬಾಕಿ | ಸ್ರ್ಯಾರ್ಟ್‌ ಸಿಟಿ ಅನುದಾನ ಮತ್ತು ಸಾರ್ವಜನಿಕ ಖಾಸಗಿ ಸಹಭಾಗಿತ್ವ (ಪಿಪಿಪಿ) 


ಉಳಿದಿರುವ ಮಾದರಿಯಲ್ಲಿ ಪೂರ್ಣಗೊಂಡ ಹಾಗೂ ಪ್ರಗತಿಯಲ್ಲಿರುವ ಕಾಮಗಾರಿಗಳ 


ಕಾಮಗಾರಿಗಳ ಸಂಖ್ಯೆ 
ವಿವರ ಈ ಕೆಳಕಂಡಂತಿದೆ. 
ಎಷ್ಟು (ವಿವರ 9 


ನೀಡುವುದು) 


ಸ್ಮಾರ್ಟ್‌ ಸಿಟಿ |! ಸಾರ್ವಜನಿಕ ಖಾಸಗಿ 
ಅನುದಾನ | ಸಹಭಾಗಿತ್ವ (ಪಿಪಿಪಿ) 


ವಿಸತಾ ಯೋಜನಾ ವರದಿ 
ಹಂತದಲ್ಲಿರುವ ಕಾಮಗಾರಿಗಳು 


ನ೦ಡBವಾಳ ಹೂಡಿಕಾ ಕಾರ್ಯಕ್‌ ಮ (ಎನ್‌.ಕ.0ಯ 


ಏಷ್ಯನ್‌ ಅಭಿವೃದ್ಧಿ ಬ್ಯಾಂಕ್‌ ನೆರವಿನ ಉತ್ತರ ಕರ್ನಾಟಕ ನಗರ ವಲಯ 
ಬಂಡವಾಳ ಹೂಡಿಕಾ ಕಾರ್ಯಕ್ರಮ (ಎನ್‌.ಕೆ.ಯು.ಎಸ್‌.ಐ.ಪಿ) 2008 ರಿಂದ 24 
ನಗರ /ಪಟ್ಟಿಣಗಳಲ್ಲಿ ಮೂಲಭೂತ ಸೌಕರ್ಯ ಅಭಿವೃದ್ಧಿ 
ಕಾರ್ಯಕ್ರಮಗಳಾದ ನೀರು ಸರಬರಾಜು, ಒಳಚರಂಡಿ, ಮಳೆನೀರಿನ 
ಚರಂಡಿಗಳು, ರಸ್ತೆ ಅಭಿವೃದ್ಧಿ ಕೊಳಚೆ ಪ್ರದೇಶ ಅಭಿವೃದ್ದಿ, ಅಗ್ಗಿಶಾಮಕ 
ಸೇವೆ, ಪ್ರವಾಸೋದ್ಯಮ ಅಭಿವೃದ್ದಿ ಮತ್ತು ಕೆರೆ ಅಭಿವೃದ್ಧ್ದಿಯಂತಹ 
ಯೋಜನೆಯನ್ನು ಹಮ್ಮಿಕೊಳ್ಳಲಾಗಿದೆ. ಈ ಯೋಜನೆಯಡಿ ಒಟ್ಟು 130 
ಪ್ಯಾಕೇಜುಗಳು  ಕೈಗೆತ್ತಿಕೊಳ್ಳಲಾಗಿದ್ದು, ಇದರಡಿ 119 ಗುತ್ತಿಗೆಗಳು 
ಪೂರ್ಣಗೊಂಡಿದೆ. ಉಳಿದ 9 ಗುತ್ತಿಗೆಗಳು ಅನುಷ್ಠಾನದ ವಿವಿಧ ಹಂತದಲ್ಲಿದೆ. 2 
ಗುತ್ತಿಗೆಗಳನ್ನು ರದ್ದುಪಡಿಸಿದೆ. ಪ್ಯಾಕೇಜುವಾರು ಕಾಮಗಾರಿ ವಿವರ 
ಅನುಬಂಧ-4ರಲ್ಲಿನೀಡಲಾಗಿದೆ. 


- »ು ಸರಬ N) 

ಆಧುನೀಕರಣ ಯೋಜನೆ - (ಕೆಯುಡಬ್ಲ್ಯೂಎಸ್‌ಎಂಪಿ) 
ವಿಶ್ವ ಬ್ಯಾಂಕ್‌ ನೆರವಿನ - ಕರ್ನಾಟಕ ನಗರ ನೀರು ಸರಬರಾಜು ಆಧುನೀಕರಣ 
ಯೋಜನೆ - (ಕೆಯುಡಬ್ಬ್ಯೂಎಸ್‌ಎಂಪಿ)ಯಲ್ಲಿ ಬೆಳಗಾವಿ, ಕಲಬುರಗಿ ಮತ್ತು 
ಹುಬ್ಮಳಿ-ಧಾರವಾಡ ಮಹಾನಗರ ಪಾಲಿಕೆಗಳ ವ್ಯಾಪ್ತಿ ಪ್ರದೇಶಗಳಿಗೆ ವಿವ್ಯಾಸ- 
ನಿರ್ಮಾಣ-ಕಾರ್ಯಾಚರಣೆ ಮತ್ತು ನಿರ್ವಹಣೆ-ವರ್ಗಾವಣೆ(೦807) 
ಮಾದರಿಯಲ್ಲಿ ಪರಿಣಾಮಕಾರಿ ವೆಚ್ಚದೊಳಗೆ ನಿರಂತರ (24,7) ಒತ್ತಡಸಹಿತ 
ನೀರು ಸರಬರಾಜು ವ್ಯವಸ್ಥೆಯ ಸುಸ್ಥಿರ ಉನ್ನತೀಕರಣ ಯೋಜನೆಯನ್ನು 
ಅನುಷ್ಠಾನಗೊಳಿಸಲು ಮೆ|| ಎಲ್‌ & ಟಿ ಲಿಮಿಟೆಡ್‌, ಚೆನೈರವರಿಗೆ ಜೂನ್‌-2020 
ರಲ್ಲಿ ಕಾರ್ಯಾದೇಶ ನೀಡಲಾಗಿರುತ್ತದೆ. 


ಕಾಮಗಾರಿಯ ಅನುಷ್ಠಾನ ಅವಧಿ 5 ವರ್ಷವಾಗಿದ್ದು, ನಂತರದ 7 ವರ್ಷಗಳ 
ಅವಧಿಯ ಕಾರ್ಯಾಚರಣೆ ಹಾಗೂ ನಿರ್ವಹಣೆಯ (ಒಟ್ಟು 12 ವರ್ಷಗಳ) 
ಜವಾಬ್ದಾರಿಯನ್ನೂ ರೀign-Build-Operate-Transfer (DBOT) ಗುತ್ತಿಗೆದಾರರು 
ನಿರ್ವಹಿಸಬೇಕಿರುತ್ತದೆ. 


ಕರಾರು ಮೊತ್ತ 
(CAPEX+OPEX) 


ಜಿಲ್ಲೆ/ ನಗರ 


ಕ್ರ. 
ಸಂ 


ಯೋಜನೆಯು ಪ್ರಾರಂಭಿಕ ಹಂತದಲ್ಲಿದ್ದು ಕಾಮಗಾರಿಗಳು 


ನ ಘನ ರ೯್ಣೀಿಕ ಘೇ 
(ಕೆಎ೦ಆರ್‌.ಪಿ) 
ಕೆಯುಐಡಿಎಫ್‌ಸಿ ವತಿಯಿಂದ ವಿಶ್ವ ಬ್ಯಾಂಕ್‌ ನೆರವಿನ ಕೆಎಂಆರ್‌ಪಿ 
ಯೋಜನೆಯ ಪೌರಬಂಡವಾಳ ಹೂಡಿಕೆ ಘಟಕದಡಿ ಕಳೆದ ಮೂರು 
ವರ್ಷಗಳಲ್ಲಿ ಹುಮ್ನಾಬಾದ್‌ ಪಟ್ಟಣದಲ್ಲಿ ಒಳಚರಂಡಿ ಕಾಮಗಾರಿಯನ್ನು 
ದಿನಾ೦ಕ: 15.10.2019 ರಂದು ಹಾಗೂ ಮಾಗಡಿ ಪಟ್ಟಣದಲ್ಲಿ 24/7 ನೀರು 
ಸರಬರಾಜು ಪೂರೈಕೆ ಯೋಜನೆಯನ್ನು ದಿನಾಂಕ: 313.2021 ರಂದು 
ಪೂರ್ಣಗೊಳಿಸಲಾಗಿದೆ. ವಿವರಗಳು ಈ ಕೆಳಕಂಡಂತಿದೆ. 


ಹುಮ್ನಾಬಾದ್‌ ಪ್ರರಸಧೆ 


ಕಾಮಗಾರಿಯ ಹಾರಂಭ[ ಪೂರ್ಣ ರೂ. ಕೋಟಿಗಳಲ್ಲಿ 
ಪವನನ ಗೊಂಡ ಗೊಂಡ ಗುತ್ತಿಗೆ 
ದಿನಾಂಕ।! ದಿನಾಂಕ ಮೊತ್ತ Sa 
ಒಳಚರಂಡಿ ಕಾಮಗಾರಿಯು 


ಮಾಗಡಿ ಪುರಸಭೆ 
ರೂ. ಕೋಟಿಗಳಲ್ಲಿ 


ಕಾಮಗಾರಿಯ! ಪ್ರಾರಂಭ! ಪೂರ್ಣ 
ಮಾ| ದಾಂತಿ ನ ಜಾ 
ದಿನಾಂಕ| ದಿನಾಂಕ| ಮೊತ್ತ 
24/7 ನೀರು 31.3.2021 | 27.65 21.84 | ಕಾಮಗಾರಿಯುಪೂ 
Eek 


ಪ್ರಸ್ತುತ ಕರ್ನಾಟಕ ಪೌರಸುಧಾರಣ ಯೋಜನೆಯ (ಕಎಮ್‌ಆರ್‌ಪಿ) 
ಮುಂದುವರೆದ ಭಾಗವಾಗಿ ರಾಜ್ಯ ಸರ್ಕಾರದ ಅನುದಾನದಡಿ ತಿಪಟೂರು 


iS 


ತಿಪಟೂರು ನಗರಸಭೆ 


ಪ್ರಾರಂಭ ಪೂರ್ಣ ರೂ. ಕೋಟಿಗಳಲ್ಲಿ 
ಗೊಂಡ ಗೊಂಡ Kei 5 | ಪಚ್ಚ ರಾ 
ದಿನಾಂಕ ದಿನಾ೦ಕ 


ಹಂತ-2ರ 13.10.2017 | 31.3.2021 ಮ CNN 
ಒಳಚರಂಡಿ 


ಕೊಳ್ಳೇಗಾಲ ನಗರಸಭೆ 
ಪ್ರಾರಂಭ| ಪೂರ್ಣ ರೂ. ಕೋಟಿಗಳಲ್ಲಿ 
| cs 
ವಿವರಗಳು ಗುತ್ತಿಗೆ ಮೊತ ಷರಾ 
ದಿನಾಂಕ ದಿನಾಂಕ ಸಾ ಈ 


2೭೭.28) ಕಾಮಗಾರಿಯು 
ಪ್ರಗತಿಯಲ್ಲಿದ್ದು, 
ಮೇ-2022ಕೆ 
ಪೂರ್ಣಗೊಳಿಸಲು 


ಯೋಜಿಸಿದೆ. 


24/7 ನೀರು 25.4.2019 55.06 
ಸರಬರಾಜು (ಸ್ಥಳೀಯ 
ಸಂಸ್ಥೆಯ 
ಮೂಲಕ 5 
ವರ್ಷಗಳ 
ಕಾರ್ಯಾಚರಣೆ 
ಮತ್ತು 
ನಿರ್ವಹಣೆಗೆರೂ. 
11.96 ಕೋಟಿ 
ಹೊರತುಪಡಿಸಿ) 


ಷ ತ್‌ 
ಕ್ವಿಮಿಪ್‌ ಕಾರ್ಯಕ್ರಮದಲ್ಲಿ ಮುಕ್ತಾಯಗೊಂಡಿರುವ ಮತ್ತು ಬಾಕಿ ಉಳಿದಿರುವ 
ಕಾಮಗಾರಿಗಳ ವಿವರಗಳನ್ನುಅನುಬಂಧ-5ರಲ್ಲಿ ನೀಡಲಾಗಿದೆ. 


9 ಪಟ್ಟಿಣಗಳ ನೀರು ಸರಬರಾಜು ಯೋಜನೆ 


* ಮುಲ್ಮಿ ಪಟ್ಟಣದಲ್ಲಿ ಟ್ರಯಲ್‌ ಪೂರ್ಣಗೊಂಡಿದೆ. 

* ಕಂಪ್ಲಿ ಪಟ್ಟಣದ ಕಾಮಗಾರಿ ಪೂರ್ಣಗೊಂಡಿದ್ದು ಅಂತಿಮ ಬಿಲ್ಲು ಬಾಕಿ 
ಇದೆ. 

* ಮುಂಡರಗಿ, ಕೊಟ್ಟೂರು »ು, ತೆಕ್ಕಲಕೋಟೆ, ತೇರೆದಾಳ, ಮಹಾಲಿಂಗಪುರ, 
ಮುದಗಲ್‌ ಮತ್ತು ಕೆಆರ್‌. ಪೇಟಿ ಪಟ್ಟಣಗಳಲ್ಲಿ ಕಾಮಗಾರಿಗಳು 


ಪ್ರಗತಿಯಲ್ಲಿವೆ. 
(ಬಿ.ಎ. ಹ 


x ಸಾಧಿಸು ಸಚಿವರು 
ಥೈ FW 


ಸನಾ ಜ By 


ಕಡತ ಸಂಖ್ಯೆ: ನಅಇ 240 ಪಿಆರ್‌ಜಿ 2021 


* 


ವೃದ್ಧಿ ಬ್ಯಾಂಕ್‌ ನೆರವಿನ “ಉತ್ತರ ಕರ್ನಾಟಕ ನಗರ ವಲಯ ಬಂಡವಾಳ ಹೂಡಿಕಾ ಕಾರ್ಯಕ್ರಮ” ದಡಿ ಹಿಂದಿನ ಸಾಲಿನಿಂದ ಮುಂದುವರೆದ ಕಾಮಗಾ 


247 ನಿರಂತರ ನೀರು ಸರಬರಾಜು ಕಾಮಗಾರಿ 
(ಪ್ಹಾಕೇಜು-4ಜಿಡಿಜಿಂ1) 


24x7 ನಿರಂತರ ನೀರು ಸರಬರಾಜು ಕಾಮಗಾರಿ 
(ಪ್ಯಾಕೇಜು-04ಹೆಜ್‌ವಿಆರ್‌01) 


247 ನಿರಂತರ ನೀರು ಸರಬರಾಜು ಕಾಮಗಾರಿ 
(ಪ್ಯಾಕೇಜು-04ವೈಜಿಆರ್‌01). 


24x71 ನಿರಂತರ ನೀರು ಸರಬರಾಜು ಕಾಮಗಾರಿ 
(ಪ್ಯಾಕೇಜು-04ಹೆಚ್‌ಪಿಟ01) 


Page 1 0f2 


ವಿಧಾನ ಪರಿಷತ್ತು ಪ್ರಶ್ನೆ ಸಂಖ್ಯೆ 829(897) ಅನುಬಂಧ 4. 


(ರೂ.ಕೋಟಿ) 


ಇನ್‌ ಫ್ರಾಸ್ಟಕ್ಷರ್ಸ್‌ ಪ್ರೈಲಿ. 
22. ಕ್ಯಾಮಾಕ್‌ ರಸ್ತೆ 
ಬ್ಲಾಕ್‌ ಎ. 3ನೇ ಮಹಡಿ, 


ಖು//ಎಸ್‌ಪಿಎಂಎಲ್‌ ಕಾಮಗಾರಿ ಪಗೆತಿಯಲ್ಲಿದೆ 
ಇನ್‌ ಫ್ರಾಸ್ಪಕ್ಷರ್ಲ್‌ ಪ್ರೈಲಿ. 


22, ಕ್ಯಾಮಾಕ್‌ ರಸ್ತೆ. 


ಬ್ಲಾಕ್‌ ಎ. 3ನೇ ಮಹಡಿ. 


೨4೫7 ನಿರಂತರ ನೀರು ಸರಬರಾಜು ಕಾಮಗಾರಿ 
(ಪ್ಯಾಕೀಜು-೦ಿ4ಆರ್‌ಸಿಆರ್‌0!) 


ವಡೋರಾ - 391410, 
ಗುಜರಾತ್‌. 


A 
(ಎನ್‌ಕೆಯುಎಸ್‌ಐಪಿ) 


ಅನುಬಂಧ್ಲಿ_ 


ಕುಡಿಯು ನೀರು 


ಸರಬರಾಜು ಕಾಮಗಾರಿ 


೦ಗಾಜಲ`ಡೊಡ್ಡಕರೆಹ 
ಪುನರುಜ್ಞೀವನ ಕಾಮಗಾರಿ 


ಲು ಮೊತ್ತ ೫ಾರಲಬ ಮುಕ್ತಾಯ APT. ಆಧಿ - 
ied ದ | Ss [rd 
10.10.2022 


ind 
§ WW 
in 

Ess 
| 


24x7 ಕುಡಿಯುವ 0 U 
ನೀರು ಸರಬರಾಜು 

ಕಾಮಗಾರಿ 

ನಿಗಟು ನೀರ 119.51 23.08.2019 2.05.2022 
ಮಾ Wain 
Wid 


ಸುಧಾರಣಾ 
16.11.2018 


ಕಾಮಗಾರಿ 
fall oo Wy 


(ವರಾಹಿ) 
AION 


45 MLD ನೀರು 
ಶುದ್ಧೀಕರಣ ಘಟಕ 
ನಿರ್ಮಾಣ 


247 ಕುಡಿಯುವ 
ನೀರು ಸರಬರಾಜು 
ಕಾಮಗಾರಿ 
24x7 ಕುಡಿಯುವ 
ನೀರು ಸರಬರಾಜು 
ಕಾಮಗಾರಿ 
ಹಾಲಿ ಒಳಚರಂಡಿ 
ಪಂಪಿಂಗ್‌ ಮೈನ್‌ 
ಪೈಪಲೈನ್‌ ಬದಲಿ 
ಕಾಮಗಾರಿ 


ಪುನರ್ವಸತಿ ಮತ್ತು 
ಪುನರ್‌ ನಿರ್ಮಾಣ 
ಕಾಮಗಾರಿ (ವಲಯ 


28.01.2020 


ನಗರದ ವಲಯ 
9,12&13 A 


ಬಳು; ಲಿ ತ್ರ § ದಲಿಭ ಬಕ್ತಾಯಿ ಅಳ ಜ್ಞ ನ ್ಯ 
ಪಾ] | EE | [ure 


ಸುರತ್ಕಲ್‌ 72.76 06.06.2018 
ಒಳಚರಂಡಿ 
ವ್ಯವಸ್ಥೆಯ 
ಪುನಃಶ್ನೇತನ ಮತ್ತು 
ಮಿಸ್ಸಿಂಗ್‌ ಲಿಂಕಗಳಿಗೆ 
ಒಳಚರಂಡಿ 
ವ್ಯವಸ್ಥೆಯನ್ನು 


2.96 ರ6.03.2019 
ಪುನರ್‌ ನಿರ್ಮಾಣ 
ಕಾಮಗಾರಿ (ವಲಯ 
1,487) 
ರು-2 


ಪುನರ್ವಸತಿ ಮತ್ತು 
ಪುನರ್‌ ನಿರ್ಮಾಣ 
ಕಾಮಗಾರಿ 
(ವಲಯ?) 
ಮಂಗಳೂರು-3 
ಸಗಟು ನೀರು 
ಸರಬರಾಜು 
ಕಾಮಗಾರಿ 


06.12.2021 
(ಕಾಮಗಾರಿಯ 
ಅವಧಿ ವಿಸ್ತರಣೆ 

ಪ್ರಸ್ತಾವನೆಯು 
ಪುಗತಿಯಲ್ಲಿರುತ್ತದೆ) 


ಅವಧಿ ವಿಸರಣೆ 
ಪ್ರಸ್ತಾವನೆಯು 
ಪಗತಿಯಲ್ಲಿರುತ್ತದೆ) 


35.29 05.03.2019 31.05.2022 


55.19% 


ಅನುಬಂಧ - ಸ್ರ 


ಕರ್ನಾಟಕದ 9 ಪಟ್ಟಿಣಗಳಲ್ಲಿ ನೀರು ಸರಬರಾಜು ಯೋಜನೆಯ ಕಳೆದ 3 ವರ್ಷಗಳ ಮಾಹಿತಿ 


ಪೂರ್ಣಗೊಂಡಿದೆ, 
ಪೆಣಂಬೂರ್‌ ಡಬ್ಲ್ಯ್ಯೂ.ಟಿ.ಪಿ 
ಯಿಂದ 3 ಎಂ.ಎಲ್‌.ಡಿ 
ನೀರನ್ನು ಎಂ.ಸಿ.ಸಿ 
ಒದಗಿಸಿದರೆ ಕಮಿಷನಿಂಗ್‌ 


23.1 13.03.2018 


14.08.2019 | 18 ತಿಂಗಳು ಪ್ರಗತಿಯಲ್ಲಿರುತ್ತದೆ 


LE 829 


ಅನುಬಂಧ 
ಏಷ್ಯನ್‌ ಅಭಿವ್ನ ದ್ಧಿ ಬ್ಯಾಂಕ್‌ ನೆರವಿನ “ಉತ್ತರ ಕರ್ನಾಟಕ ನಗರ ವಲಯ ಬಂಡವಾಳ ಹೂಡಿಕಾ ಕಾರ್ಯಕ್ರಮ” ದಡಿ ಕೈಗೊಂಡಿರುವ ಕಾಮಗಾರಿಗಳ ವಿವರ, 4 


-2ರಲ್ಲಿಸೀ ರ್‌ ಟ್ರಂಕ್‌ ವ ನ್‌ 


ಹಾಗೂ ಇಂಟರ್‌ ಸೆಪ್ಪರ್‌ ಗಳ ಅಳವಡಿಕೆ, ಒಳಚರಂಡಿ ವಲಯ - 4ರಲ್ಲಿ 
ಸಬ್‌ ಮೈನ್‌ ಹಾಗೂ "ಫೋರ್‌ ಮೈನ್‌ ಪೂರೈಕೆ ಮತ್ತು ಮಳೆ ನೀರು ಚರಂಡಿ 
ನಿರ್ಮಾಣ (ಪ್ಯಾಕೇಜು-02ಹೆಚ್‌ಯುಬಿಂ2ಎ) 


ಮ/ಗಎಸ್‌.ಎನ್‌. 
ಎನ್‌ವಿರೋ-ಟೆಕ್‌ 


ಕಾಮಗಾರಿ ಪೂರ್ಣಗೂಂಡಿದ. 


ಏಿಸೋಲಿಂ ವಾಟರ್‌ 
ಸಲ್ಯೂಷಸ್ಸ್‌ ಪ್ರೈ.ಲಿ. 
ಿ//ೆಬೀತರ್‌ 


ಸೇವೆಗಳ ಠಾಣೆ ಮತ್ತು ಸಿಬ್ಟಂದಿಗಾಗಿ ವಸತಿ ಗೃಹ ನಿನ್ನಾಣ - ಇನ್‌ಫ್ರಾಸ್ಟಕ್ಸರ್ಸ್‌ 
02ಎಫ್‌ಇಎಸ್‌01) 


Page 1 of 13 


| ಕ 
AE ನಗರ ಸ್ಥಳೀಯ ಸಂಸ್ಥೆ ಕಾಮಗಾರಿ ಹೆಸರು 
ದಾವಣಗೆರೆ ಸಿ ಟ್ರಂಕ್‌ ಮೈನ್‌ 


| 
|] 


ದಗ 


F778 ಗುತ್ತಿಗ' ರದ್ದುಪಡಿಸಲಾಗಿದೆ: 
27.36 ; ಕಾಮಗಾರಿ ಪೂರ್ಣಗೊಂಡಿದೆ 
ಇಂಜಿನೀಯರಿಂಗ್‌ 
MESDLE 
31.07 ಮಃ! ಹಜ್‌ಎನ್‌ಬಿ ಕಾಮಗಾರಿ ಪೂರ್ಣಗೂಂಡಿದ. 
ಇಂಜಿನೀಯರ್ಸ್‌ ಪ್ರೈ.ಲಿ. 
: ನ್‌ ಕಾಸ § 


ಎಸ್‌ಚ2.ಹನನ್ಯಾಸ ನಿರ್ಮಾಣ 
03ಡಿವಿಜಿ02ಎ). 


ಮೆ/ನಸ್‌ಪಎಂಎಲ್‌ 
ಇನ್‌ಫ್ರಾಸ್ಟಕ್ಷರ್ಸ್‌ ಪ್ರೈಲಿ. 


| | 
ಹಾವೇರಿ Wal a ಸರಬರಾಜು ಸುಧಾರಣೆ (ಪ್ಯಾಕೇಜು-0!ಹಚ್‌ವಿಆರ್‌0। 


ಒಳಚರಂಡಿ ವ್ಯವಸ್ಥೆ ಮತ್ತು ಎಫ್‌ಎಎಲ್‌ ಮಾದರಿಯ ಎಸ್‌ಟಿಪಿ ನಿರ್ಮಾಣ 
(ಪ್ಯಾಕೇಜು-01ಹೆಚ್‌ವಿಆರ್‌02). 


Page 2of 13 


ಹಾವೇರಿ ಮ ್ರು 
ರಾಣೆಬೆನ್ನೂರು 


ರಾಣಬಿನ್ನೂರು 
ರಾಣಬಿ ರು 


47 ನಿರಂತರ ನೀರು ಸರಬರಾಜು ಕಾಮಗಾರಿ (ಪ್ಯಾಕೀಜು- 
04ಹೆಚ್‌ವಿಆರ್‌01) 


ಸಾರ್ವಜನಿಕ ಶೌಚಾಲಯ ನಿರ್ಮಾಣ (ಪ್ಯಾಕೀಜು-02 ರಿಚ್‌ವಿಆರ್‌06) 


ಕಷ ಪ್ರದ ಇಧವೃದ್ಧ ಕಾಮಗಾರಿ ಪ್ಯಾಕ್‌ಜು2ಎಸ್‌ಸಿಬ0) 


pr] 


ಟಿ.ಪಿ ನಿರ್ಮಾಣ (ಪ್ಯಾಕೇಜು-02ಆರ್‌ಎನ್‌ಆರ್‌02) 


೨ ಹಾಗೂ 
ಇಂಟರ್‌ಸೆಪ್ನನ್‌ ವ್ಯವಸ್ಥೆ ವಿಸ್ತರಣೆ (ಡಿಸ್ಪಿಕ್ಸ 
ಎ) ಹಾಗೂ ಮಳೆನೀರು ಚರಂಡಿ ನಿರ್ಮಾಣ (ಪ್ಯಾಕೇಜು-02ಬಿಜೆಆರ್‌02) 


Page3 0f 13 


ಎಸ್‌.ಟಿ.ಪಿ ಘಟಕದಲ್ಲಿ ಬಂದಿರುವ 
ದೋಷಗಳ ಸರಿಪಡಿಸುವ ಕಾಮಗಾರಿ 
ಪ್ರಗತಿಯಲ್ಲಿದೆ 


38.07 ಮೆ//ಎಸ್‌ಪಿಎಂಎಲ್‌ 
ಇನ್‌ಫ್ರಾಸ್ಪಕ್ಷೆರ್ಸ್‌ ಪ್ರೈ.ಲಿ. 
¢ ; ಖು//ಎಲ್ಲನಿ ಲಡ 


lw (9 [8 [S) [8] [NS 


__ 


Ke 
[9] 


ಬಳಗಾವಿ 


ನಗರ ಸ್ಥಳೀಯ ಸಂಸ್ಥೆ 


() 
& 
ಲ್ಸ 
e 


ವಿಜಯಪುರ 


ವಿಜಯಪುರ 


ಯಿಮುರ 


ವಿಜ೦ ಬದ 


250 ಕೆ.ಎಲ್‌.ಡಿ ಎಸ್‌.ಟಿ.ಪಿಯೆ ಏನ್ಯಾಸ 
(ಪ್ಯಾಕೇಜು-02ಬಿಜೆಆರ್‌02ಸಿ). 


ಇಂಟರ್‌ಸೆಪ್ಪನ್‌, ಹೊಸ ಪ್ರದೇ ಚರಂಡಿ ವ್ಯವಸ್ಥೆ ವಿಸ್ತರಣೆ (ಡಿಸ್ಪಿಕ್ಟ 
ಎ) ಹಾಗೂ ಮಳೆನೀರು ಚರಂಡಿ ನಿರ್ಮಣ - ಉಳಿಕೆ ಕಮಗಾರಿ (ಪ್ಯಾಕೇಜು 
02ಬಿಜೆಆರ್‌02ಡಿ). 


Page 4 of 13 


DC 


ನಗರ ಸ್ಥಳೀಯ ಸಂಸ್ಥೆ ಕಾಮಗಾರಿ ಹೆಸರು 


7) 


0” 
ಕಾಮಗಾರಿಗಳು (ಪ್ಲಾಕೇಜು 


$ 


-02ಎನ್‌ಪಿಎನ್‌01). 


ಮ/ಸಾಪಿ್ರಸ್ಟ್‌ರ್ಲ್‌ಡ್‌]ಗುತ್ತಗ ರಡ್ಗಾಪಡಸವಾಗದೆ: 
ಪ್ರಾಡೆಕ್ಟಸ್‌ ಲಿ. 
£ ಮಗಾರಿ ಪೂರ್ಣಗೂಂಡಿದ. 


ಂಡಿದ್ದು. 


ಕಾರ್ಯಚರಣೆ ಮತ್ತು ನಿರ್ವಹಣೆ 


ಬನಹಟ್ಟಿ, ಇಳಕಲ್‌, 
ಬಾದಾಮಿ, ಗೋಕಾಕ್‌. 


ಬಾಗಲಕೋಟೆ 


ನಹ`ಎಘ್‌ಎ'ವರ್‌ 


ಕ್ರ ; ; ು//ಅಕ್ಸಾಟಿಕ್‌ ಲಕಿ ಕ್ಕೇ 
ಎಸ್‌.ಟೆ.ಪಿ ನಿರ್ಮಾಣ (ಪ್ಯಾಕೇಜು-02ಆರ್‌ಬಿಕೆ02). 


(ಜೆವಿ) 


ಒಳಚರಂಡಿ ಮನೆ ಸಂಪರ್ಕ 
ನಗರಸಭೆಯವರು ಕೈಗೊಂಡಿರುತ್ತಾರೆ. 


Page 5 of 13 


ಸಗ ಕಡ್ಗಾಪಕಸಶಾಗಡ್‌ 


ಎಫ್‌.ಎಎಲ್‌'ಮಾದರಿ 8 ಎಂ.ಎಲ್‌.ಡಿ ಎಸ್‌.ಟಿ.ಪಿ ನಿರ್ಮಾಣ ಹಾ 


ಒಳಚರಂಡಿ ಜಾಲದ ಉಳಿಕೆ ಕಾಮಗಾರಿಗಳು (ಪ್ಯಾಕೇಜು-02ಐಎಲ್‌ಕೆ02). ದೋಷನಿವಾರಣಾ ಅವಧಿಯಲ್ಲಿದ್ದು 


ಎಸ್‌.ಟಿ.ಪಿ ಘಟಕದಲ್ಲಿ ಬಂದಿರುವ 
ಲಿಮಿಟೆಡ್‌. ದೋಷಗಳ ಸರಿಪಡಿಸುವ ಕಾಮಗಾರಿ 


ಪಾ/ಎಸ್‌ವ:ಡೊನ್ನೊರು |ಕಾಮಗಾರಿ ಪೂರ್ಣ ೦ಡದೆ. 
ಜಿ.ವಿ 
ಪಾ/ನಾವಕೇಶ್‌ ಕಬಡಗಿ'|ಕಾಮಗಾರಿ ಪೂರ್ಣಗೊಂಡಿದ. 
ಜಿ.ವಿ 


Sel We ws ic 


p 3 4,3 
ನಾ SESS TT SSSS 
ಕಣಳಚಿ : ್ಥ p ್ರಿಎಮ ು//ಸಿ.ವಿ. ಕಾಮಗಾರಿ ಪೂರ್ಣ ೦ಡಿದೆ. 
ಬಿಕ್ಷಾವತಿಮಟ್‌ 
ಕಲ್ಬುರ್ಗಿ p ರ್ಗಿ ನಕ್‌ದೇಶದಲು ಶೌಚಾಲಯ ಕಟ್ಟಡ ನಿರ್ಮಾಣ (ಪ್ಯಾಕಿ ¥ ಶಿ; ಗಾದ ಕಾಮಗಾರಿ ಪೂರ್ಣ ೧ಡಿದ. 
0।ಜಿಯುಬಿ0!) ನ 


page 6of 13 


ನಗರಸಭೆ ವತಿಯಿಂದ ಕಾರ್ಯ ಚರಣೆ 
ಮತ್ತು ನಿರ್ವಹಣೆಯನ್ನು ಸ 
ನಿರ್ವಹಿಸಲಾಗುತ್ತಿದೆ. 


ನಗರ ಸ್ಥಳೀಯ ಸಂಸ್ಥೆ 


ಪರಿಷ್ನ; 
ತ್ರ ಗುತ್ತಿಗೆದಾರರ ಹೆಸರು 
(ರೂ.ಕೋಟಿ) 


ಷರ 
ಮ 


2.26 ? 
Bi en ine til 
49,39 ಖು//ಹುಚ್‌ ಎನ್‌ಬಿ ಕಾಮಗಾರಿ ಪೂರ್ಣಗೂಂಡಿದಿ. 
ಇಂಜಿನೀಯರ್ಸ್‌ ಪ್ರೈ.ಲಿ. 


4.5] ಶ್ರ ಅನೀರ್‌ಪ್ರಸಾದ್‌"”1|ಕಾಮಗಾರಿ ಪೂರ್ಣಗೊಂಡಿದೆ. 
ಪಾನ್ನೇ 
ಹ ee 


ಸ ಮ//ಶೇತ್‌ ಮತ್ತು ರಾ (ಕಾಮಗಾರಿ ಪೂಣ ಬ 
ಇಂಜಿನೀಯರ್ಸ್‌ ಪ್ರೈ.ಲಿ. 
” F 


ಒಳಚರಂಡಿ ವ್ಯ 
03ಜಿಯುಬಿ02). 


ad 


(ಪ್ಯಾಕೇಜು-02ಎಸ್‌ಬಿಡಿ0)). 


೯ಗೊಂಡಿದೆ. 
ಕಾಮಗಾರಿ`'ಪೊರ್ಣಗೊಂಡಿದ್ದು 


ಕಾಮಗಾರಿ ಪ್ರಗತಿಯೆಲ್ಲಿದೆ 
ಕಾಮಗಾರಿ`ರದ್ದುಪಡಿಸಲಾಗಿದ. ಎಡಿಬಿ 
ನೆರವು ಮುಕ್ತಾಯವಾದ ಕಾರಣ 
ಕಾಮಗಾರಿಯನ್ನು ಕೈಬಿಡಲಾಗಿದೆ. 


Page7 of 13 


ಷರ 


ಎ 


| ~l ~ ~} PR 


Med su 


27.14 ಖು//ಮೆಘಾ 
ಇಂಜಿನೀಯರ್ಸ್‌ ಮತ್ತು 


|) ಈ 


ನ 3 ns’ 
27.19 ಮೆ//ಮಘಾ ಕಾಮಗಾರಿ ಪೂರ್ಣಗೊಂಡಿದೆ 


ಕಾಮಗಾರಿ ಪೂರ್ಣಗೊಂ8ದ್ದು; 
ಕಾರ್ಯಚರಣೆ ಮತ್ತು ನಿರ್ವಹಣೆ 
ಹಂತದಲ್ಲಿದೆ. 


42.8 ಮ// ಅಯ್ಯಪ್ಪ ಇನ್‌ಫ್ರಾ [ಕಾಮಗಾರಿ ಪೊರ್ಣಗೊಂಡದೆ 
ಪ್ರಾಜೆಕ್ಸ್‌ಸ್‌ ಲಿ. 
7.9 ಶ್ರೀ.ಗುರುನಾಥ್‌ ಕಾಮಗಾರಿ ಪೂರ್ಣಗೊಂಡಿದೆ: 
ಕೊಲ್ಲೂರು 
| | 


Page 8 of 13 


ಬ ವಕಲ್ಯಾಣ ಗರದಲ್ಲು ಅಗ್ನಿಶಾಮಕ ದಳದ ವ ತಿಗೃಹ ನಿರ್ಮಾಣ ಮ//ವಿ.ಆರ್‌.ಪಾಟೀಲ್‌ 
ಕಾಮಗಾರಿ (ಪ್ಯಾಕೇಜು-02ಎಫ್‌ಇಎಸ್‌03ಎ) ಮತ್ತು ಅಸೋಸಿಯೇಟ್ಸ್‌ 


ಬಸವಕಲ್ಯಾಣ 


ಸಗಟು ನೀರು ಸರಬರಾಜು ವ್ಯ 
02ಬಿಎಲ್‌ವೈಂಿ1ಎ). 


ಬಳ್ಳಾರಿ ನಗರ 
ಘಟಕ ನಿರ್ಮಾಣ ಹಾಗೂ ಸಂಬಂಧಿತ ಕಾಮಗಾರಿಗಳು (ಪ್ಯಾಕೇಜು- 


ಕಾಮಗಾರಿ ಪೂರ್ಣಗೂಂಡಿದ 


ಕಾಮಗಾರಿ ಪಗತಿಯಲದ 


Wa 

Wiis ws RG 

Wes 
| ಸಾ 


ದ ಆಚ ಮತು 


ಬಿಎಲ್‌ವೈಂ!ಇ) s 


ಕಾಮಗಾರಿ ಪೂರ್ಣಗೂಂಡಿದ. 


ತಂತ್ರಜ್ಞಾನದ 1067 ಎಂಎಂ ಎಂಎಸ್‌ ಫೈಪ್‌ ಅನ್ನು 
ಎಂಎಸ್‌ ಪೈಪ್‌ ರೈಲ್ವೇ ಲೈನ್‌ ಅಡ್ಡಲಾಗಿ ಆಲಿಪುರ್‌ ನೀರು ಶುದ್ಧೀಕರಣ 
ಘಟಕದ ಹತ್ತಿರ 85.30 ಮೀ ಪೈಪ್‌ ಅಳವಡಿಕೆ (ಪ್ಯಾಕೇಜು ಸಂಖ್ಯೆ 

02ಬಿಎಲ್‌ವೈಂಿ1ಎಫ್‌) 


Page 9 of 13 


TE 


ಒಳಚರಂಡಿ ್ಸ ಸುಧಾರಣ 
ಎಸ್‌.ಟಿ.ಪಿ ನಿರ್ಮಾಣ ಹಾಗೂ 2 ವೆಟ್‌ ವೆಲ್‌, ಪಂಪಿಂಗ್‌ ಯಂತ್ರ ಹಾಗೂ 
ಪಂಪಿಂಗ್‌ ಮೈನ್‌ ನಿರ್ಮಾಣ (ಪ್ಯಾಕೇಜು-01ಹೆಚ್‌ ಪಿಟಿ02ಬಿ). 


ಹಣೆ'ವ್ಯವಸ್ಥೆ ಸ ಎವಿ. ಮಾದಕ 2 ಮೌ/ಗಡಎಸ್‌ಜ ನಪಕ ಎಔಬ 
ಎಲ್‌. ಟಿ. ್ರು ಅರವಿಂದ್‌ ಲಿ. ನೆರವು ಮುಕ್ತಾಯ 
(ಪ್ಯಾಕೇಜು-02ಕೆಖಿಎಲ್‌02). ಕಾಮಗಾರಿಯನ್ನು ಕೈಬಿಡಲಾಗಿದೆ. 


Page 10 of 13 


ಗುತ್ತಿಗೆದಾರರ ಹೆಸರು 


ಸ್ಪಟಿಕ 


ುಿ೪ಳ ನೀರು ಚರಂಡಿ ಕಾಮಗಾರಿ (ಪ್ಯಾಕೀಜು-02ಜಿಟಿಐ01) 


Ref ww Wud 


ee ms— 
ರದ ರಾಂಪುರ ಮತ್ತು ಕೃಷ್ಣ ನೀರು ಸರಬರಾಜು 14.75 ಮೆ//ಸಾಯಿ ಭಗ ಕಾಮಗಾರಿ ಪೂರ್ಣಗೊಂಡಿ 
: reli (ಪ್ಯಾಕೇಜು-0॥ಆರ್‌ಸಿಆರ್‌0)). ಇನ್‌ಪಾಸಕರ್ಸ್‌ ಪೆ 


ಒಳಚರಂಡಿ $ (ಪ್ಯಾಕೀಜು-01ಆರ್‌ಸಿಆರ್‌02) Buyin ee i ರದ್ದುಪಡಿಸಲಾಗಿದೆ. 
ತು ¥ ು § ಕ್‌ ಕಾಚಿ 


pe 


ಕಾಮಗಾರಿ ಪೂರ್ಣಗೂಂಡಿದ. 


ಮೆ/ಗಿಸ್‌ಪಿಎಂಎಲ ಕಾಮಗಾರಿ ಪಗತಿಯಲ್ಲದ 
ಇನ್‌ ಫ್ರಾಸ್ಪಕ್ಷರ್ಸ್‌ ಪ್ರೈ.ಲಿ. 

/1ಯುಪಿಎಲ್‌ ಕಾಮಗಾರಿ ಪ್ರಗತಿಯಲ್ಲದ. 
re 


ಎಸ್‌.ಟೆ.ಪಿ ನಿರ್ಮಾಣ ಹಾಗೂ ಸಂಬಂಧಿತ ಕಾಮಗಾರಿಗಳು (ಪ್ಯಾಕೀಜು- 
02ಆರ್‌ಸಿಆರ್‌02). 


"ನಾಮ 
ಎಂಎಲ್‌ಡಿ ಎಫ್‌.ಎ.ಎಲ್‌ ಮಾದರಿ ಎಸ್‌.ಟಿ.ಪಿ ನಿರ್ಮಾಣ ಹಾಗೂ 
ಸಂಬಂಧಿತ ಕಾಮಗಾರಿಗಳು (ಪ್ಕಾಕೇಜು-04ಆರ್‌ಸಿಆರ್‌02). 

Ih pe | y | | 
es | | | 


24/1 ನಿರಂತರ ನೀರು ಸರಬರಾಜು ಕಾಮಗಾರಿ (04ಎಸ್‌ಎನ್‌ಡಿಂ1) 99,00 
ಟಿ.ಪಿ ನಿಫ ರ 


Page 11 of 13 


ಸ 
ರೈಸಿಂಗ್‌ ಮೈನ್‌ ಪುರ್ನಸ್ಥಾಪನೆ, ಆರ್‌.ಸಿ.ಸಿ ಮೇಲ್ಮಟ್ಟಡ ಜಲಸ 
ನಿರ್ಮಾಣ ಹಾಗೂ 58 ಕಿ.ಮಿಗಳ ವಿತರಣ ಜಾಲ ವ್ಯವಸ್ಥೆ (ಪ್ಯಾಕೇಜು- 
02ಸಿಆರ್‌ಎನ್‌01). 


ಚಾಮೆರಾಜನೆಗರ್‌]ವಾರ್ತ ಭವನ ಕಟ್ಟಡ ನಿರ್ಮಾಣ (ಪ್ಯಾರಿ ಜು-02ಡಿಐಸಿ03) ಮ//ಆರ್ಕ್‌ನ್‌ ಕಾಮಗಾರಿ ಪೂರ್ಣಗೊಂಡಿದಿ. 


wales ids ei ಹಾ 
ಕೂಳಚೆ ಪದೇಶ ಅಭಿವೃದ್ಧಿ ಕಾಮಗಾರಿ (ಪ್ಯಾಕೇಜು-02ಸಿಆರ್‌ ಎನ್‌06) ಶ್ರೀ.ಗುರುರಾಘವೇಂದ್ರ 


03ಯುಎಂಸಿಂ01) 


ಈ ಲಯಖಂ ಫು 0 


03ಯುಎಂಸಿ03) 


Page 12 of 13 


Page 13 of 13 


ರ್ಣಗೂಂಡಿದ. 


Qh 
ಕಾರ್ಯ ವ್ಯವಸ್ಥಾಪಕರು 
'ಎನ್‌.ಕೆ.ಯು.ಎಸ್‌.ಐ.ಪಿ) 


py 


ಅನುಬಂಧ_ಶ್ರಿ” 


ಕಳೆದ ಮೂರು (3) ವರ್ಷಗಳಲ್ಲಿ ಮುಕ್ತಾಯಗೊಂಡಿರುವ ಮತ್ತು ಬಾಕಿ ಇರುವ ಕಾಮಗಾರಿಗಳ ವಿವರ: 
1) ಮುಕ್ತಾಯಗೊಂಡಿರುವ ಕಾಮಗಾರಿ 


() ಹಾಲಿ ಒಳಚರಂಡಿ ಪಂಪಿಂಗ್‌ ಮೈನ್‌ ಪೈಪಲೈನ್‌ ಬದಲಿ ಕಾಮಗಾರಿ - ಮಂಗಳೂರು 
2) ಬಾಕಿ ಇರುವ ಕಾಮಗಾರಿಗಳು 


() 24/7 ಕುಡಿಯುವ ನೀರು ಸರಬರಾಜು ಕಾಮಗಾರಿ - ದಾವಣಗೆರೆ 

() ಗಂಗಾಜಲ ದೊಡ್ಡಕೆರೆಯ ಪುನರುಜ್ನೀವನ ಕಾಮಗಾರಿ - ರಾಣೇಬೆನ್ನೂರು 

(iii) 24/7 ಕುಡಿಯುವ ನೀರು ಸರಬರಾಜು ಕಾಮಗಾರಿ - ಉಡುಪಿ 

(iv) ಸಗಟು ನೀರು ಸರಬರಾಜು ಸುಧಾರಣಾ ಕಾಮಗಾರಿ (ವರಾಹಿ) - ಉಡುಪಿ 

(v) 45 MLD ನೀರು ಶುದ್ದೀಕರಣ ಘಟಕ ನಿರ್ಮಾಣ - ಉಡುಫಿ 

(vi) 24/7 ಕುಡಿಯುವ ನೀರು ಸರಬರಾಜು ಕಾಮಗಾರಿ - ಪುತ್ತೂರು 

(vii) 24/7 ಕುಡಿಯುವ ನೀರು ಸರಬರಾಜು ಕಾಮಗಾರಿ - ಮಂಗಳೂರು 

(viii) ಒಳಚರಂಡಿ ವ್ಯವಸ್ಥೆಯ ಪುನರ್ವಸತಿ ಮತ್ತು ಪುನರ್‌ ನಿರ್ಮಾಣ ಕಾಮಗಾರಿ (ವಲಯ 3&5) - 
ಮಂಗಳೂರು 


(ix) ವಲಯ 9.12&13 ಕ್ಕೆ ಒಳಚರಂಡಿ ವ್ಯವಸ್ಥೆಯನ್ನು ಒದಗಿಸುವುದು - ಮಂಗಳೂರು 


(x) ಸುರತ್ಕಲ್‌ ಒಳಚರಂಡಿ ವ್ಯವಸ್ಥೆಯ ಪುನಃಶ್ನೇತನ ಮತ್ತು ಮಿಸ್ಸಿಂಗ್‌ ಲಿಂಕಗಳಿಗೆ ಒಳಚರಂಡಿ ವ್ಯವಸ್ಥೆಯನ್ನು 


ಒದಗಿಸುವುದು - ಮಂಗಳೂರು 
(x) ಒಳಚರಂಡಿ ವವಸ್ಥೆಯ ಪುನರ್ವಸತಿ ಮತ್ತು ಪುನರ್‌ ನಿರ್ಮಾಣ ಕಾಮಗಾರಿ (ವಲಯ 1,44೬7) 
ಮಂಗಳೂರು-2 


(x) ಹಾಲಿ ಒಳಚರಂಡಿ ವ್ಯವಸ್ಥೆಯ ಪುನರ್ವಸತಿ ಮತ್ತು ಪುನರ್‌ ನಿರ್ಮಾಣ ಕಾಮಗಾರಿ (ವಲಯ?) 
ಮಂಗಳೂರು-3 


(xii) ಸಗಟು ನೀರು ಸರಬರಾಜು ಕಾಮಗಾರಿ - ಮಂಗಳೂರು 


ನಾನಾ 


